ಓಗ./50-0೧0/2515///೧೧-417/2006-2008 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೨ | ಬೆಂಗಳೂರು, ಗುರುವಾರ, ಸೆಪ್ಟೆಂಬರ್‌ ೬, ೨೦೦೭ (ಭಾದ್ರಪದ ೧೫, ಶಕ ವರ್ಷ ೧೯೨೯) | ಸಂಚಿಕೆ ೩೬ 


ಭಾಗ - ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಿಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 98 ಆಸೇವ 2007, ಬೆಂಗಳೂರು, ದಿನಾಂಕ: 5ನೇ ಜುಲೈ 2007 
ನೇಮಕಾತಿ ನಿರೀಕ್ಷಷಣೆಯಲ್ಲಿರುವ ಶ್ರೀ ಎಸ್‌.ಎಸ್‌. ಪೂಜಾರ್‌, ಕೆ.ಎ.ಎಸ್‌ (ಹಿರಿಯ ಶ್ರೇಣಿ) ಅಧಿಕಾರಿ, ಇವರನ್ನು 
ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಆಯುಕ್ತರು, 
ಬಸವಕಲ್ಯಾಣ ಅಭಿವೃದ್ಧಿ ಮಂಡಳಿ ಬಸವಕಲ್ಯಾಣ ಖಾಲಿ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು ಕಂದಾಯ ಇಲಾಖೆಯ 
ವಶಕ್ಕೆ ನೀಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌. 1180 ಸರ್ಕಾರದ ಅಪರ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 456 ಸೆಅಸೆ 2007, ಬೆಂಗಳೂರು, ದಿನಾಂಕ: 25ನೇ ಆಗಸ್ಟ್‌ 2007 
ಇದೇ ಸಮಸಂಖ್ಯೆಯ ಅಧಿಸೂಚನೆ ದಿನಾಂಕ: 23.8.2007ರ ಕಂಡಿಕೆ 2ನ್ನು ಭಾಗಶಃ ಮಾರ್ಪಟಿನಲ್ಲಿ ಶ್ರೀ ಪಿ. 
ಗಣೇಶನ್‌, ಐ.ಎ.ಎಸ್‌., ಸರ್ಕಾರದ ಕಾರ್ಯದರ್ಶಿ, ತೋಟಗಾರಿಕೆ ಇಲಾಖೆ ಬೆಂಗಳೂರು ಇವರ ರಜಾ ಅವಧಿಯಲ್ಲಿ ಶ್ರೀ ಪಿ. 
ರವಿಕುಮಾರ್‌, ಐ.ಎ.ಎಸ್‌. ಸಕಾರದ ಕಾರ್ಯದರ್ಶಿ ಸಹಕಾರ ಇಲಾಖೆ ಇವರನ್ನು ಸರ್ಕಾರದ ಕಾರ್ಯದರ್ಶಿ, ತೋಟಗಾರಿಕೆ 
ಇಲಾಖೆ ಹುದ್ದೆಯ ಅಧಿಕ ಪ್ರಭಾರದಲ್ಲಿಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಅಶೋಕ್‌ ಪಿ. ಅತ್ರೆ 
ಪಿ.ಆರ್‌. 1181 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ. (ಸೇವೆಗಳು-1) 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 38 ಸಸಿವಿ 2007, ಬೆ೦ಗಳೂರು, ದಿನಾ೦ಕ: 20ನೇ ಆಗಸ್ಟ್‌ 2007 
ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ. 38 ಸಸಿವಿ 2007 ದಿನಾಂಕ: 20.8.2007ರಲ್ಲಿ ಮಾನ್ಯ ಉಪ 
ಮುಖ್ಯಮಂತ್ರಿಯವರ ಸಚಿವಾಲಯಕ್ಕೆ ಹೊಸದಾಗಿ ಇನ್ನೊಂದು ಅಪರ ಆಪ್ತ ಕಾರ್ಯದರ್ಶಿ ಹುದ್ದೆಯನ್ನು ಸೃಜಿಸಲಾಗಿದ್ದು, 
ಸದರಿ ಹುದ್ದೆಗೆ ಡಾ: ಕೆ. ಪ್ರಭಾಕರ್‌ ರಾವ್‌, ವಾಣಿಜ್ಯ ತೆರಿಗೆ ಉಪ ಆಯುಕ್ತರು (ಕೇಂದ್ರ ಕಛೇರಿ-2), ಆಯುಕ್ತರು ಕಛೇರಿ, 


(೪೮೧) 


೪೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೬, ೨೦೦೭ ಭಾಗ - ೨ 


ವಾಣಿಜ್ಯ ತೆರಿಗೆ ಇಲಾಖೆ ಬೆಂಗಳೂರು ಇವರನ್ನು ವರ್ಗಾಯಿಸಿ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ 
ಆದೇಶದವರೆಗೆ ಸ್ಥಳನಿಯುಕ್ತಿಗೊಳಸಿ ನೇಮಿಸಲಾಗಿದೆ. 





ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವಾಸುದೇವಮೂರ್ತಿ 
ಪಿ.ಆರ್‌. 1182 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ. (ಸೇವೆಗಳು-3) 
ಅಧಿಸೂಚನೆ ಸಂಖ್ಯೆ : ಸಿಆಸುಇ 339 ಸಅಸೇ 2007, ಬೆ೦ಗಳೂರು, ದಿನಾಂಕ: 29ನೇ ಆಗಸ್ಟ್‌ 2007 
ಶ್ರೀ ಆರ್‌. ರಂಗಸ್ವಾಮಿ, ಉಪ ನಿರ್ದೇಶಕರು, ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ, ಕೇಂದ್ರ ಕಛೇರಿ, 
ಬೆ೦ಗಳೂರು ಇವರನ್ನು ಸಚಿವಾಲಯದ ಯೋಜನೆ ಇಲಾಖೆಯ ಪಿ.ಎಂ.ಐ ವಿಭಾಗದಲ್ಲಿರುವ ಉಪ ನಿರ್ದೇಶಕರ ಹುದ್ದೆಗೆ 
ನಿಯೋಜನೆ ಮೇಲೆ ದಿನಾ೦ಕ:6.2.06 ರಿಂದಲೇ ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ಸ್ಥಳನಿಯುಕ್ತಿಗೊಳಿಸಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವಾಸುದೇವಮೂರ್ತಿ 
ಪಿ.ಆರ್‌. 1183 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ. (ಸೇವೆಗಳು-3) 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 101 ಸೇಇಮು 7007, ಬೆ೦ಗಳೂರು, ದಿನಾಂಕ: 21ನೇ ಆಗಸ್ಟ್‌ 2007 
ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿ ನಿಯಮ 32ರಡಿ ಮಖ್ಯ ಇಂಜಿನಿಯರ್‌ ವೃಂದದಲ್ಲಿ ಸ್ಪತಂತ್ರ 
ಪ್ರಭಾರದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಶ್ರೀ ಅಖ್ತರ್‌ ನಜೀರ್‌ ಅಹಮದ್‌ ಜಾನವೇಕರ್‌, ವ್ಯವಸ್ಥಾಪಕ ನಿರ್ದೇಶಕರು, 
ಕರ್ನಾಟಕ ರಾಜ್ಯ ನಿರ್ಮಾಣ ನಿಗಮ, ಬೆಂಗಳೂರು ಇವರನ್ನು ಸಾರ್ವಜನಿಕರ ಹಿತದೃಷ್ಟಿಯಿಂದ ಹಾಗೂ ಮುಂದಿನ 
ಆದೇಶದವರೆಗೆ ಶ್ರೀ ಎನ್‌. ನಾಗಣ್ಣ ಮುಖ್ಯ ಇಂಜಿನಿಯರ್‌, ನೀರಾವರಿ ಉತ್ತರ ವಲಯ, ಕರ್ನಾಟಕ ನೀರಾವರಿ ನಿಗಮ 
ನಿಯಮಿತ ಬೆಳಗಾಂ ಇವರ ವಯೋ ನಿವೃತ್ತಿಯಿಂದ ದಿನಾಂಕ:31.8.2007ರಂದು ತೆರವಾಗಲಿರುವ ಹುದ್ದೆಗೆ ವರ್ಗಾಯಿಸಿ 
ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವಾಸುದೇವಮೂರ್ತಿ 
ಪಿ.ಆರ್‌. 1184 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ. (ಸೇವೆಗಳು-3) 
HIGH COURT OF KARNATAKA 
NOTIFICATION No. GOB.(1)1/2007 , Bangalore, Dated: 29" August 2007 
The Presiding Officer of the Court of Prl. District & Sessions Judge, Mysore is concurrently 
appointed as the Presiding Officer of the Fast Track Court-IV ,Mysore (Vacant Court), with immediate 
effect and until further orders. 
By Order of the High Court, 
P.R. 1185 R.B. BUDIHAL 
Registrar General 
HIGH COURT OF KARNATAKA 
NOTIFICATION No GOB (|) 1/ 2007, Bangalore, Dated: 28" August 2007 
The Presiding Officer of the Court of Prl. District & Sessions Judge, Chitradurga, is concurrently 
appointed as the Presiding Officer of the Fast Track Court, Chitradurga (Vacant Court), with immediate 
effect and until further orders. 
By Order of the High Court, 
P.R. 1186 R.B. BUDIHAL 
Registrar General 
PERSONNEL AND ADMINISTRATIVE REFORMS SECRETARIAT 
NOTIFICATION No. DPAR 437 SAS 2007(P), Bangalore, Dated: 20" August 2007 
In the Government Notification No. DPAR 437 SAS 2007 dated 13.8.2007, the words viz., “Joint 
Commissioner” occuring in third line at Para-4 and the words viz., “Special Commissioner” occuring in 
the fourth line at Para-5 shall be substituted by the words viz., “Additional Commissioner”. 
By Order and in the name of the Governor of Karnataka, 
ASHOK P. ATRE 
P.R. 1187 Under Secretary to Government, 
Department of Personnel and Administrative Reforms (Services-1) 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೬, ೨೦೦೭ 


೪೮೩ 





ಕಾರ್ಮಿಕ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಕಾಇ 210 ಎಲ್‌ಇಟಿ 2007(2), ಬೆಂಗಳೂರು, ದಿನಾಂಕ: 18ನೇ ಆಗಸ್ಟ್‌ 2007 
1999ನೇ ಸಾಲಿನ ಪರೀಕ್ಷಾರ್ಥ ಕಾರ್ಮಿಕ ಅಧಿಕಾರಿಗಳು ನಿಗಧಿಪಡಿಸಿರುವ ತರಬೇತಿಯನ್ನು ಪೂರ್ಣಗೊಳಿಸಿದ್ದು 
ಇವರನ್ನು ಅವರುಗಳ ಹೆಸರುಗಳ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ಕೂಡಲೇ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸ್ಥಳ ನಿಯುಕ್ತಿಗೊಳಿಸಿ ಈ ಮೂಲಕ ನೇಮಿಸಲಾಗಿದೆ. 




















ಕ್ರ.ಸಂ | ಪರೀಕ್ಷಾರ್ಥ ಕಾರ್ಮಿಕ ಅಧಿಕಾರಿಗಳ ನಿಯುಕ್ತಿಗೊಳಿಸಿದ ಸ್ಥಳ 
ಹೆಸರು 

1 ಶ್ರೀ ರವಿಕುಮಾರ್‌, ಕೆ.ಎಲ್‌, ಕಾರ್ಮಿಕ ಅಧಿಕಾರಿ, ರಾಯಚೂರು 

2 ಶ್ರೀ ತಮ್ಮಣ್ಣ ಎ.ಸಿ. ಕಾರ್ಮಿಕ ಅಧಿಕಾರಿ, ಕೇಂದ್ರ ಕಛೇರಿ ಬೆಂಗಳೂರು, 

3 ಶ್ರೀ ಮಹಮದ್‌ ಜಹೀರ್‌ ಬಾಷಾ ಕಾರ್ಮಿಕ ಅಧಿಕಾರಿ, ಮಡಿಕೇರಿ 

4 ಶ್ರೀಮತಿ ವಿನುತಾ ಕಾರ್ಮಿಕ ಅಧಿಕಾರಿ, ಉಪ ವಿಭಾಗ-2 ಹುಬ್ಬಳ್ಳಿ 

(ಶ್ರೀ ಮಹಮದ್‌ ಅಬ್ದುಲ್‌ ಖಾಲಿಕ್‌ ಇವರ ಜಾಗಕ್ಕೆ) 
5 ಶ್ರೀ ಸೋಮಣ್ಣ ಕಾರ್ಮಿಕ ಅಧಿಕಾರಿ, ಉಡುಪಿ 





ಶ್ರೀಮತಿ ಮೀನಾ ಪಾಟೀಲ್‌ 


ಕಾರ್ಮಿಕ ಅಧಿಕಾರಿ, ರಾಮನಗರ 
(ಹೊಸ ಜಿಲ್ಲೆ ಘೋಷಣೆಯಾದ ಹಿನ್ನಲೆಯಲ್ಲಿ ಸೃಜಿಸಲಾದ ಹುದ್ದೆಗೆ) 





ಶ್ರೀ ದೇವರಾಜು ಎಂ.ಎಸ್‌. 


ಕಾರ್ಮಿಕ ಅಧಿಕಾರಿ, ಕಾರವಾರ 





ಶ್ರೀ ಮಹಮದ್‌ ಬಷೀರ್‌ ಅನ್ನಾರಿ 


ಕಾರ್ಮಿಕ ಅಧಿಕಾರಿ, ಗದಗ 





ಶ್ರೀಮತಿ ಆರತಿ 


ಕಾರ್ಮಿಕ ಅಧಿಕಾರಿ, ಉಪ ವಿಭಾಗ-1 ಹುಬ್ಬಳ್ಳಿ 
(ಶ್ರೀಮತಿ ಕಮಲ್‌ ಎಸ್‌. ವಾಘ್ನ್ಮೋರೆ ಇವರ ಜಾಗಕ್ಕೆ 





10 








ಶ್ರೀಮತಿ ವೀಣಾ ಎಸ್‌.ಆರ್‌. 





ಕಾರ್ಮಿಕ ಅಧಿಕಾರಿ, ಕಟ್ಟಡ ಮತ್ತು ಇತರೆ ಕಾರ್ಮಿಕರ ಕಲ್ಯಾಣ ಮಂಡಳಿ, 
ಬೆ೦ಗಳೂರು 





ಪಡೆಯುತ್ತಿರುವ 


ಈ ಮೇಲಿನ ಕಾರ್ಮಿಕ ಅಧಿಕಾರಿಗಳನ್ನು ನೇಮಕಾತಿ ಆಗಿರುವ ಸ್ಥಳದಲ್ಲಿ ಕರ್ತವ್ಯಕ್ಕೆ ಹಾಜರಾಗಲು ಸೂಚಿಸಿ ತರಬೇತಿ 


ಹಾಜರಾಗತಕ್ಕದ್ದು. 
ಎ 


ಪಿ.ಆರ್‌. 1188 


ಸ್ಥಳದಿ೦ದ ಬಿಡುಗಡೆಗೊಳಿಸತಕ್ಕದ್ದು ಬಿಡುಗಡೆಗೊಂಡ ಕಾರ್ಮಿಕ ಅಧಿಕಾರಿಗಳು ತಕ್ಷಣ ಕರ್ತವ್ಯಕ್ಕೆ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಎನ್‌. ನಾಗೇಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಾರ್ಮಿಕ ಇಲಾಖೆ. 
ಅಧಿಸೂಚನೆ 


ಸಂಖ್ಯೆ : ಕಾಇ 210 ಎಲ್‌ಇಟಿ 2007(1), ಬೆಂಗಳೂರು, ದಿನಾಂಕ: 18ನೇ ಆಗಸ್ಟ್‌ 2007 


1999ನೇ ಸಾಲಿನ ಪರೀಕ್ಷಾರ್ಥ 


ಸಹಾಯಕ ಕಾರ್ಮಿಕ ಆಯುಕ್ತರುಗಳು ನಿಗಧಿಪಡಿಸಿರುವ ತರಬೇತಿಯನ್ನು 


ಪೂರ್ಣಗೊಳಿಸಿದ್ದು ಇವರನ್ನು ಅವರುಗಳ ಹೆಸರುಗಳ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಈ 
ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸ್ಥಳ ನಿಯುಕ್ತಿಗೊಳಿಸಿ ಈ ಮೂಲಕ ನೇಮಿಸಲಾಗಿದೆ. 

















ಕ್ರ.ಸಂ | ಪರೀಕ್ಷಾರ್ಥ ಸಹಾಯಕ ಕಾರ್ಮಿಕ ಆಯುಕ್ತರುಗಳ ನಿಯುಕ್ತಿಗೊಳಿಸಿದ ಸ್ಥಳ 
ಹೆಸರು 

1 ಶ್ರೀ ರವಿಕುಮಾರ್‌, ಎಸ್‌.ಬಿ. ಸಹಾಯಕ ಕಾರ್ಮಿಕ ಆಯುಕ್ತರು ಮೈಸೂರು ವಿಭಾಗ, 
ಮೈಸೂರು 

2 ಶ್ರೀ ಉಮೇಶ್‌ ಎ. ಹೆಚ್‌ ಸಹಾಯಕ ಕಾರ್ಮಿಕ ಆಯುಕ್ತರು, ಬಳ್ಳಾರಿ ವಿಭಾಗ, 
ದಾವಣಗೆರೆ 

3 ಶ್ರೀ ಗಿರೀಶ್‌ ಎಸ್‌. ಪಾಟೀಲ್‌ ಸಹಾಯಕ ಕಾರ್ಮಿಕ ಆಯುಕ್ತರು, ಗುಲ್ಬರ್ಗಾ ವಿಭಾಗ, 
ಗುಲ್ಬರ್ಗಾ 

4 ಶ್ರೀವಳ್ಳಿ ಎ.ಜೆ. 


ಸಹಾಯಕ ಕಾರ್ಮಿಕ ಆಯುಕ್ತರು ಚಿಕ್ಕಮಗಳೂರು 
ವಿಭಾಗ, ಚಿಕ್ಕಮಗಳೂರು 











ಶ್ರೀ ವೆಂಕಟೇಶ್‌ ಅಪ್ಪಯ್ಯ ಶಿಂದಿಹಟ್ಟಿ 


ಸಹಾಯಕ ಕಾರ್ಮಿಕ ಆಯುಕ್ತರು ಮಂಗಳೂರು 
ವಿಭಾಗ, ಮಂಗಳೂರು 














೪೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆ ಸೆಪ್ಟೆಂಬರ್‌ ೬, ೨೦೦೭ ಭಾಗ - ೨ 





ಈ ಮೇಲಿನ ಸಹಾಯಕ ಕಾರ್ಮಿಕ ಆಯುಕ್ತರುಗಳನ್ನು ನೇಮಕಾತಿ ಆಗಿರುವ ಸ್ಥಳದಲ್ಲಿ ಕರ್ತವ್ಯಕ್ಕೆ ಹಾಜರಾಗಲು 
ಸೂಚಿಸಿ ತರಬೇತಿ ಪಡೆಯುತ್ತಿರುವ ಸ್ಥಳದಿಂದ 'ಬಿಡುಗಡೆಗೊಳಿಸತಕ್ಕದ್ದು ಬಿಡುಗಡೆಗೊಂಡ ಸಹಾಯಕ ಕಾರ್ಮಿಕ 
ಆಯುಕ್ತರುಗಳು ತಕ್ಷಣ ಕರ್ತವ್ಯಕ್ಕೆ ಹಾಜರಾಗತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಎನ್‌. ನಾಗೇಂದ್ರ 


ಪಿ.ಆರ್‌. 1189 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಾರ್ಮಿಕ ಇಲಾಖೆ. 
ವಾಣಿಜ್ಯ ಮತ್ತು ಕೈಗಾರಿಕೆ ಸಜಿವಾಲಯ 
ಅಧಿಸೂಚನೆ 


ಸಂಖ್ಯೆ ; ವಾಕೈ 140 ಕೈಸೇವಿ 2007, ಬೆ೦ಗಳೂರು, ದಿನಾ೦ಕ: 18ನೇ ಆಗಸ್ಟ್‌ 2007 
ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯ ಈ ಕೆಳಕಂಡ ಸಹಾಯಕ ನಿರ್ದೇಶಕರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರುಗಳ ಮುಂದೆ ಸೂಚಿಸಿರುವ ಹುದ್ದೆ ಮತ್ತು ಸ್ಥಳಗಳಿಗೆ ವರ್ಗಾಯಿಸಿ 


ನೇಮಿಸಿದೆ. 























ಕ್ರಸಂ ಅಧಿಕಾರಿಗಳ ಹೆಸರು, ಮತ್ತು ಕಾರ್ಯ ವರ್ಗಾವಣೆ ಮಾಡಿ ನೇಮಿಸಲಾದ ಹುದ್ದೆ ಮತ್ತು ಸ್ಥಳ 
ನಿರ್ವಹಿಸುತ್ತಿರುವ ಹುದ್ದೆ, ಸ್ಥಳ 

1 |ಶ್ರೀ ಎ. ಸೋಮಪ್ಪ ನಾಯಕ್‌, ಸಹಾಯಕ ನಿರ್ದೇಶಕರು, 
ಸಹಾಯಕ ನಿರ್ದೇಶಕರು. ಜಿಲ್ಲಾ ಕೈಗಾರಿಕಾ ಕೇ೦ದ್ರ, ಉಡುಪಿ 
ಜಿಲ್ಲಾ ಕೈಗಾರಿಕಾ ಕೇಂದ್ರ ದಕ್ಷಿಣ ಕನ್ನಡ ಜಿಲ್ಲೆ. (ಶ್ರೀ ನಾಗೇಶ್‌ ಸಾಲಿಯಾನ ಇವರ ಸ್ತಾನದಲ್ಲಿ) 
ಚ 

2 (ಶ್ರೀ ನಾಗೇಶ್‌ ಸಾಲಿಯಾನ ಖಾಲಿಯಿರುವ ಸಹಾಯಕ ನಿರ್ದೇಶಕರು, 
ಸಹಾಯಕ ನಿರ್ದೇಶಕರು, ಕರ್ನಾಟಕ ರಾಜ್ಯ ವಿದ್ಯುತ್‌ ಮಗ್ಗಗಳ ಅಭಿವೃದ್ಧಿ ನಿಗಮ 
ಜಿಲ್ಲಾ ಕೈಗಾರಿಕಾ ಕೇಂದ್ರ ಉಡುಪಿ ಬೆ೦ಗಳೂರು (ನಿಯೋಜನೆ ಮೇರೆಗೆ) 





ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಲ್‌.ಎಸ್‌. ವಾಸನ್‌ 
ಪಿ.ಆರ್‌. 1190 ಸರ್ಕಾರದ ಅಧೀನ ಕಾರ್ಯದರ್ಶಿ 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ (ಸೇವೆಗಳು) 
ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಒಇ 352 ಪೊಸಿಪ 2007, ಬೆಂಗಳೂರು, ದಿನಾಂಕ: 18ನೇ ಆಗಸ್ಟ್‌ 2007 
ಶ್ರೀ ಇನಾಯತ್‌ ಪಾಷಾ, ಸಹಾಯಕ ಕಮಾಂಡೆಂಟ್‌ ಇವರು ಸ್ಥಳ ನೇಮಕಾತಿಗಾಗಿ ಕಾಯ್ದ ದಿನಾಂಕ:15.9.2005 
ರಿಂದ 29.12.2005ರ ವರೆಗಿನ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 8(15)(ಎಫ್‌) 


ರನ್ವಯ ಕಡ್ಡಾಯ ನಿರೀಕ್ಷಣಾ ಅವಧಿ ಎಂದು ಪರಿಗಣಿಸಿ ಸರ್ಕಾರವು ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಆರ್‌.ಎ. ಕುಲಕರ್ಣಿ 
ಪಿ.ಆರ್‌. 1191 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 


ಕಾರ್ಮಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಾಇ 149 ಎಲ್‌ಇಟಿ 2007, ಬೆಂಗಳೂರು, ದಿನಾಂಕ: 21ನೇ ಆಗಸ್ಟ್‌ 2007 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಕಾಇ 210 ಎಲ್‌ಇಟಿ 2007(2) ದಿನಾಂಕ: 18.8.2007ರ ಆದೇಶವನ್ನು ಭಾಗಶಃ 
ಮಾರ್ಪಡಿಸಿ ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಶ್ರೀ ತಮ್ಮಣ್ಣ 
ಎ.ಸಿ. ಕಾರ್ಮಿಕ ಅಧಿಕಾರಿ, ಕೇಂದ್ರ ಕಛೇರಿ, ಬೆಂಗಳೂರು ಇವರನ್ನು ಶ್ರೀ ಎಂ.ವಿ. ಲಕ್ಷ್ಮಣಸ್ಥಾಮಿ, ಇವರ ಜಾಗಕ್ಕೆ ಅಂದರೆ 
1ನೇ ಉಪ ವಿಭಾಗ, ಮಂಡ್ಯ ಇಲ್ಲಿಗೆ ಹಾಗೂ ಶ್ರೀ ಎಂವಿ. ಲಕ್ಷ್ಮಣ" ಸ್ವಾಮಿ, ಕಾರ್ಮಿಕ ಅಧಿಕಾರಿ ಇವರನ್ನು ಶ್ರೀ ತಮ್ಮಣ್ಣ 
ಎ.ಸಿ. ಇವರ ಜಾಗಕ್ಕೆ ಅಂದರೆ ಕೇಂದ್ರ ಕಛೇರಿ, ಬೆ೦ಗಳೂರು ಇಲ್ಲಿಗೆ ವರ್ಗಾಯಿಸಿ ನೇಮಕ ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಎನ್‌. ನಾಗೇಂದ್ರ 
ಪಿ.ಆರ್‌. 1192 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಾರ್ಮಿಕ ಇಲಾಖೆ. 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೬, ೨೦೦೭ ೪೮೫ 





PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 348 SAS 2007, Bangalore, Dated: 23° August 2007 

Sri P. Manivannan, IAS (KN-98) Deputy Commissioner Uttara Kannada District Karwar is 
transferred with immediate effect and his services are placed at the disposal of Urban Development 
Department until further orders for posting him as Commissioner, Mysore Urban Development Authority 
Mysore in the existing vacancy Sri P. Manivannan is also placed in concurrent charge of the post of 
Commissioner Mysore City Corporation, Mysore until further orders. 

Sri N.S. Channappa Gowda IAS (KN-99), Chief Executive Officer, Bangalore Urban Zilla 
Panchayat, Bangalore is transferred with immediate effect and posted until further orders as Deputy 
Commissioner, Mysore District Mysore vice Sri S. Selvakumar, IAS transferred. 

The Chief Executive Officer, Bangalore Rural Zilla Panchayat, Bangalore is plaaced in additional 
charge of the post of Chief Executive Officer, Bangalore Urban Zilla Panchayat Bangalore vice Sri N.S. 
Channappa Gowda, IAS transferred. 

The Chief Executive Officer, Uttara Kannada Zilla Panchayat, Kawar is placed in concurrent 
charge of the post of Deputy Commissioner Uttara Kannada District Karwar vice Sri P. Manivannan, IAS 
transferred. 

By Order and in the name of the Governor of Karnataka, 
ASHOK P. ATRE 
Under Secretary to Government, 
Department of Personnel and Administrative Reforms (Services-1) 
ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ನಅಇ 116 ನಯೋಸೇ 2007, ಬೆಂಗಳೂರು, ದಿನಾಂಕ: 22ನೇ ಆಗಸ್ಟ್‌ 2007 

ನಗರ ಯೋಜನಾ ಇಲಾಖೆಯ ಈ ಕೆಳಕಂಡ ಪರ್ಯವೇಕ್ಷಕರು/ಆಕೃತಿ ರಚಕರುಗಳಿಗೆ ವೇತನ ಶ್ರೇಣಿ (ರೂ. 11400- 
21600) ಯಲ್ಲಿ ಕಿರಿಯ ನಗರ ಯೋಜಕ ಹುದ್ದೆಗೆ ಸ್ಥಾನಪನ್ನ ಮುಂಬಡ್ತಿ ನೀಡಿ ಅವರ ಹೆಸರಿನ ಮುಂದೆ ಸೂಚಿಸಿರುವ 
ಸ್ಥಳಕ್ಕೆ ತಕ್ಷಣದಿ೦ದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 


P.R. 1193 





ಕ್ರಸಂ ಹೆಸರು ಮತ್ತು ಪದನಾಮ 


ಮುಂಬಡ್ತಿ ನೀಡಿ ನೇಮಿಸಿರುವ ಸ್ಥಳ 





[| 

1 |ಶ್ರೀ ಕೆ.ಬಿ. ನಿಂಗರಾಜು, 
ನಗರ ಯೋಜನಾ ಪರ್ಯವೇಕ್ಷಕ, 
ಸಹಾಯಕ ನಿರ್ದೇಶಕರ ಕಛೇರಿ, ಹಾಸನ 


ಕಿರಿಯ ನಗರ ಯೋಜಕರು, 
ನಗರ ಯೋಜನಾ ಸಹಾಯಕ ನಿರ್ದೇಶಕರ ಕಛೇರಿ, 





2 |ಶ್ರೀ ಮಜಹರ್‌ ಷರೀಫ್‌, 
ನಗರ ಯೋಜನಾ ಪರ್ಯವೇಕ್ಷಕ 
ಸಹಾಯಕ ನಿರ್ದೇಶಕರ ಕಛೇರಿ, ಚಿತ್ರದುರ್ಗ 


ಚಿಕ್ಕಮಗಳೂರು. 

ಕಿರಿಯ ನಗರ ಯೋಜಕರು, 

ನಗರ ಯೋಜನಾ ಸಹಾಯಕ ನಿರ್ದೇಶಕರ ಕಛೇರಿ, 
ದಾವಣಗೆರೆ. 





3 (ಶ್ರೀ ಮಂಜು ಕೆ.ಆರ್‌. 
ನಗರ ಯೋಜನಾ ಪರ್ಯವೇಕ್ಷಕ 
ಸಹಾಯಕ ನಿರ್ದೇಶಕರ ಕಛೇರಿ, ಹಾವೇರಿ 


ದಾವಣಗೆರೆ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಖಾಲಿ ಇರುವ 
ಕಿರಿಯ ನಗರ ಯೋಜಕರ ಹುದ್ದೆಗೆ. 





4 | ಶ್ರೀಮತಿ ರೂಪ ಸಿ.ಕೆ 
ನಗರ ಯೋಜನಾ ಪರ್ಯವೇಕ್ಷಕಿ, 
ಸಹಾಯಕ ನಿರ್ದೇಶಕರ ಕಛೇರಿ, ಶಿವಮೊಗ್ಗ 


ಕಿರಿಯ ನಗರ ಯೋಜಕರು, 
ನಗರ ಯೋಜನಾ ಸಹಾಯಕ ನಿರ್ದೇಶಕರ ಕಛೇರಿ, 
ಶಿವಮೊಗ್ಗ 





5 | ಶ್ರೀಮತಿ ರಂಜನಾ ಡಿ. ಮುನವಳ್ಳಿ. 
ನಗರ ಯೋಜನಾ ಪರ್ಯವೇಕ್ಷಕಿ, 


ಸಹಾಯಕ ನಿರ್ದೇಶಕರ ಕಛೇರಿ, ಬಾಗಲಕೋಟೆ. 


ಕಿರಿಯ ನಗರ ಯೋಜಕರು, 
ನಗರ ಯೋಜನಾ ಸಹಾಯಕ ನಿರ್ದೇಶಕರ ಕಛೇರಿ, 
ಬಿಜಾಪುರ 





6 | ಶ್ರೀ ಮಹೇಶ್ವರಪ್ಪ ಕೆ.ಎಸ್‌. 
ನಗರ ಯೋಜನಾ ಪರ್ಯವೇಕ್ಷಕ 


ಬೆ೦ಗಳೂರು ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು. 


ಕಿರಿಯ ನಗರ ಯೋಜಕರು, 
ನಗರ ಯೋಜನಾ ಸಹಾಯಕ ನಿರ್ದೇಶಕರ ಕಛೇರಿ, 
ತುಮಕೂರು 





7 ಶ್ರೀ ಜಗನ್ನಾಥ್‌, 
ನಗರ ಯೋಜನಾ ಪರ್ಯವೇಕ್ಷಕ 











ಕಿರಿಯ ನಗರ ಯೋಜಕರು, 
ಬೆಂಗಳೂರು ಅಂತರ ರಾಷ್ಟೀಯ ವಿಮಾಣ ನಿಲ್ದಾಣ ಪ್ರದೇಶ 
ಯೋಜನಾ ಪ್ರಾಧಿಕಾರ ದೇವನಹಳ್ಳಿ ಬೆಂಗಳೂರು. 





ನಗರಾಭಿವೃದ್ದಿ ಪ್ರಾಧಿಕಾರ, ಹಾಸನ 





೪೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೬, ೨೦೦೭ ಭಾಗ - ೨ 



































ಕ್ರ.ಸಂ ಹೆಸರು ಮತ್ತು ಪದನಾಮ ಮುಂಬಡ್ತಿ ನೀಡಿ ನೇಮಿಸಿರುವ ಸ್ಥಳ 

8 | ಶ್ರೀಮತಿ ಕಮಲಾ ಹೆಚ್‌.ಎಂ. ಕಿರಿಯ ನಗರ ಯೋಜಕರು, 
ನಗರ ಯೋಜನಾ ಪರ್ಯವೇಕ್ಷಕಿ, ನಗರ ಯೋಜನಾ ನಿರ್ದೇಶಕರ ಕಛೇರಿ, ಬೆ೦ಗಳೂರು 
ಕರ್ನಾಟಕ ಗೃಹಮಂಡಳಿ, ಬೆಂಗಳೂರು 

9 |ಶ್ರೀ ಮಹಾಂತೇಶ್‌ ಐ. ಪೂಜಾರ್‌, ಕಿರಿಯ ನಗರ ಯೋಜಕರು, 
ನಗರ ಯೋಜನಾ ಪರ್ಯವೇಕ್ಷಕ ನಗರ ಯೋಜನಾ ಸಹಾಯಕ ನಿರ್ದೇಶಕರ ಕಛೇರಿ, ಶಿರಸಿ 
ನಗರಾಭಿವೃದ್ಧಿ ಪ್ರಾಧಿಕಾರ, ವಿಜಾಪುರ. 

10 | ಶ್ರೀ ಮುರಳೀಧರ, ಕಿರಿಯ ನಗರ ಯೋಜಕರು, 
ನಗರ ಯೋಜನಾ ಪರ್ಯವೇಕ್ಷಕ ನಗರಾಭಿವೃದ್ಧಿ ಪ್ರಾಧಿಕಾರ ಮಂಡ್ಕ 
ಸಹಾಯಕ ನಿರ್ದೇಶಕರ ಕಛೇರಿ, ಮಂಡ್ಯ 

11 | ಶ್ರೀಮತಿ ಮೀನಾಕ್ಷಿಗೋ ಜೊತೆಣ್ಣನವರ್‌, ಕಿರಿಯ ನಗರ ಯೋಜಕರು, 
ನಗರ ಯೋಜನಾ ಪರ್ಯವೇಕ್ಷಕಿ, ನಗರ ಯೋಜನಾ ಜಂಟಿ ನಿರ್ದೇಶಕರ ಕಛೇರಿ, ಧಾರವಾಡ 
ಜಂಟಿ ನಿರ್ದೇಶಕರ ಕಛೇರಿ, ಧಾರವಾಡ 

12 | ಶ್ರೀ ಮಹಮದ್‌ ಗೌಸ್‌ ಮೊಹಿದ್ದೀನ್‌, ಕಿರಿಯ ನಗರ ಯೋಜಕರು, 
ಮುಖ್ಯ ಆಕೃತಿ ರಚಕ, ಜಂಟಿ ನಿರ್ದೇಶಕರ ಸಹಾಯಕ ನಿರ್ದೇಶಕರ ಕಛೇರಿ, ಬೀದರ್‌ 
ಕಛೇರಿ, ಗುಲರ್ಗಾ 





ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಎನ್‌. ಕೃಷ್ಣಕುಮಾರ್‌ 
ಪಿ.ಆರ್‌. 1194 ಸರ್ಕಾರದ ಅಧೀನ ಕಾರ್ಯದರ್ಶಿ 
ನಗರಾಭಿವೃದ್ಧಿ ಇಲಾಖೆ. 
PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 348 SAS 2007, Bangalore, Dated: 24" August 2007 
In Government Notification No. DPAR 348 SAS 2007, dated:23.8.2007 the last sentence of para- 
1 shall and shall always deemed to have been substituted by the following sentence: 
“Sri ೧, Manivanna is also placed in concurrent charge of the post of Commissioner, Mysore City 
Corporation, Mysore until further orders vice Dr. K.N. Chandrasekhar, KAS transferred.” 
By Order and in the name of the Governor of Karnataka, 
ASHOK P. ATRE 
P.R. 1195 Under Secretary to Government, 
Department of Personnel and Administrative Reforms (Services-1) 
NOTIFICATION 
No. DPAR 113 SKT 07 (1) Bangalore, Dated: 25" July 2007 
The following KAS Selection Grade officers are promoted to the cadre of KAS Supertime Scale in 
the pay scale of Rs 26250-36500 on officiating basis with immediate effect and until further orders and 
they are posted to the places shown against their names: 





























Sl. | Name of the officer & present posting Promoted & posted as 

No 

1 M. Veerabhadraiah M.V. Countinued as Special D.C. BDA in the upgraded post 
Special D.C. BDA, Bangalore 

2 Prakash N. Continued as Controller, Legal Metrology, Bangalore in 
Controller Legal Metrology the upgraded post. 
Bangalore 

3 Jannu R.R. Continued as Competent Authority, Chennai-Bangalore 
Competent Authority, Chennai- Pipe Line IOCL, B’lore in the upgraded post. 
Bangalore Pope Line, IOCL, B’lore 

4 Srirama Reddy V. Joint Commissioner, Administration, BBMP, Bangalore in 
Director Disabled Welfare & Senior the existing vacancy. 
Citizen’s Welfare Dept., Bangalore 

5 Suryarayana Rao K.S. Continued as CEO, Kolar 
CEO, Kolar 
































ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೬, ೨೦೦೭ ೪೮೭ 

6 Vedamurthy M.V. Director, Disabled Welfare & Senior 
Joint Secretarry, Water Resources Citizen’s Welfare Dept., Bangalore vice Sri V. Srirama 
Department (Services) Reddy promoted. 

7 Venkataramana Nayak, Continued as Joint Commissioner, BBMP 
Joint Commissioner BBMT (Bommanahalli), in the upgraded post. 
(Bommanahalli) 

8 Shankar V Continued as Registrar, Karnataka University Hampi in 
Registrar, Karnataka University, the upgraded post 
Hampi 

9 Muddu Mohan Continued as Joint Commissioner, BBMP (Rajarajeshwari 
Joint Commissioner BBMP Nagar) in the upgraded post 
(Rajarajeshwari Nagar) 

10 | Yeshvanth V. Continued as Joint Commissioner, BBMP (South) in the 
Joint Commissioner BBMT (South) upgraded post 

11 | Dr. Chandrashekar Continued as Commissioner, MCC, Mysore in the 
Commissioner, MCC, Mysore upgraded post 

12 | Patil BF Continued as CEO, Gadag 
CEO, Gadag 














This promotion is subject to the following conditions: 

1) The promotions would be reviewed after the receipt of final judgement in respect of cases 
pending in courts in connection with the seniority list of KAS (Jr. Scale & Sr. Scale) 

2) This promotion would be reviewed after the finalisation of the feeder cadre seniority list. 


PART-l 


The following KAS Supertime scale officers transtrred in public interest with immediate effect and 
until further orders and posted to the places shown against their names. 





Sl. 
No 


Name of the officer & the post 
held 


Place of posting 








1 Shantharaj R 
Waiting for posting 


Addl. Secretary-Food Food, Civil Supplies & Consumer 
Affairs Department Bangalore, vice Shivananjaiah transferred 





2 Shivananjaiah, Director, Kannada & Culture Department Bangalore in the 

















CEO, Madikeri existing vacancy. 
By Order and in the name of the Governor of Karnataka, 
H.R. NAGENDRA 
P.R. 1037 Under Secretary to Government, 


Department of Personnel and Administrative Reforms (Services-ll) 
NOTIFICATION 
No. DPAR 348 SAS 2007, Bangalore, Dated: 25" August 2007 
The services of Sri Abdul Bari Nawab, IAS (KN 92) Managing Director, Karnataka Silk Marketing 
Board, Bangalore are withdrawn from Commerce and Industries Department with immediate effect and he 
is posted until further orders as Director, women & Child Development Department Bangalore vice Sri 
Anwar Pasha, IAS transferred. 
By Order and in the name of the Governor of Karnataka, 
ASHOK P. ATRE 
Under Secretary to Government, 
Department of Personnel and Administrative Reforms (Services-1) 
ಕಂದಾಯ ಸಚಿವಾಲಯ 
ಅಧಿಸೂಚನೆ-! 
ಸಂಖ್ಯೆ : ಕಂಇ 36 ಮುನೋಸೇ (1) 2007, ಬೆಂಗಳೂರು, ದಿನಾಂಕ: 24ನೇ ಆಗಸ್ಟ್‌ 2007 
ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ಜಿಲ್ಲಾ 
ನೋಂದಣಾಧಿಕಾರಿಗಳನ್ನು ಅವರ ಹೆಸರುಗಳ ಮುಂದೆ ಸೂಚಿಸಿರುವ ಸ್ಥಳಕ್ಕೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ಕೂಡಲೇ 
ಹಾಗೂ ಮುಂದಿನ ಆದೇಶದವರೆಗೆ ಜಾರಿಯಲ್ಲಿರುವಂತೆ ವರ್ಗಾಯಿಸಿ ಆದೇಶಿಸಿದೆ. 


P.R. 1196 


೪೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೬, ೨೦೦೭ ಭಾಗ - ೨ 























ಕ್ರ.ಸಂ ಹೆಸರು ಮತ್ತು ಹಾಲಿ ವರ್ಗಾವಣೆ ಮೂಲಕ ನಿಯುಕ್ತಿಗೊಳಿಸಿದ ಹುದ್ದೆ ಮತ್ತು ಸ್ಥಳ 
ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 
1 (ಹೆಚ್‌. ಪ್ರೇಮನಾಥ ಜಿಲ್ಲಾ ನೋಂದಣಾಧಿಕಾರಿ, ಧಾರವಾಡ (ಖಾಲಿ ಹುದ್ದೆಗೆ) 
ಜಿಲ್ಲಾ ನೋಂದಣಾಧಿಕಾರಿ, ಗದಗ್‌ 
2 |ಪಿ.ಸಿ. ನಾಗರಾಜ್‌ರಾವ್‌, ಜಿಲ್ಲಾ ನೋಂದಣಾಧಿಕಾರಿ, ಮಂಗಳೂರು (ಖಾಲಿ ಹುದ್ದೆಗೆ) 
ಜಿಲ್ಲಾ ನೋಂದಣಾಧಿಕಾರಿ, ಉಡುಪಿ 








ಕರ್ನಾಟಕೆ ರಾಜ್ಯಪಾಲರೆ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಎಫ್‌. ಯರಗೊಪ್ಪ 
ಪಿ.ಆರ್‌. 1197 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ. (ನೋಂದಣಿ ಮತ್ತು ಮುದ್ರಾಂಕ) 
ಅಧಿಸೂಚನೆ-॥ 
ಸಂಖ್ಯೆ : ಕಂಇ 36 ಮುನೋಸೇ (1) 2007, ಬೆಂಗಳೂರು, ದಿನಾಂಕ: 24ನೇ ಆಗಸ್ಟ್‌ 2007 

ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ಕೇಂದ್ರಸ್ಥಾನ 
ಸಹಾಯಕರುಗಳನ್ನು ಅವರ ಹೆಸರುಗಳ ಮುಂದೆ ಸೂಚಿಸಿರುವ ಸ್ಥಳಕ್ಕೆ ಸಾರ್ವಜನಿಕ ಹಿತದೃಷ್ಟಿಯಿ೦ದ ಈ ಕೂಡಲೇ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ಆದೇಶಿಸಿದೆ. 






































ಹೆಸರು ಮತ್ತು ಹಾಲಿ ವರ್ಗಾವಣೆ ಮೂಲಕ ನಿಯುಕ್ತಿಗೊಳಿಸಿದ ಸ್ಥಳ 
ಕ್ರಸಂ ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 
1 | ಎಂ. ಆನಂದಕುಮಾರ್‌, ಜಿಲ್ಲಾ ನೋಂದಣಾಧಿಕಾರಿಗಳ ಕಛೇರಿ ಬಿಜಾಪುರ 
(ಸ್ಥಳನಿರೀಕ್ಷಣೆಯಲ್ಲಿರುವ) (ಖಾಲಿ ಹುದ್ದೆಗೆ) 
ಹಮೀದ್‌ ಅಲಿ, ಜಿಲ್ಲಾ ನೋಂದಣಾಧಿಕಾರಿಗಳ ಕಛೇರಿ ತುಮಕೂರು 
ಜಿಲ್ಲಾ ನೋಂದಣಾಧಿಕಾರಿಗಳ ಕಛೇರಿ (ಖಾಲಿ ಹುದ್ದೆಗೆ) 
ದಾವಣಗೆರೆ 
3 | ಎಸ್‌.ಬಿ. ಬ್ಯಾಹಟ್ಟಿ ಜಿಲ್ಲಾ ನೋಂದಣಾಧಿಕಾರಿಗಳ ಕಛೇರಿ ದಾವಣಗೆರೆ ಶ್ರಿ ಹಮೀದ್‌ 
ಜಿಲ್ಲಾ ನೋಂದಣಾಧಿಕಾರಿಗಳ ಕಛೇರಿ ಅಲಿ, ಇವರ ವರ್ಗಾವಣೆಯಿಂದ ತೆರವಾದ ಸ್ಥಳಕ್ಕೆ 
ಗದಗ್‌ 
4 | ಹೆಚ್‌.ಆರ್‌. ಹವಾಲ್ದಾರ್‌, ಜಿಲ್ಲಾ ನೋಂದಣಾಧಿಕಾರಿಗಳ ಕಛೇರಿ ಗದಗ್‌ ಶ್ರೀ ಎಸ್‌.ಬಿ. 
(ಸ್ಥಳನಿರೀಕ್ಷಣೆಯಲ್ಲಿರುವ) ಬ್ಯಾಹಟ್ಟಿ, ಇವರ ವರ್ಗಾವಣೆಯಿಂದ ತೆರವಾದ ಸ್ಥಳಕ್ಕೆ 
5 | ಕೆ.ಎಸ್‌. ವಿಮಲ ನೋಂದಣಿ ಮತ್ತು ಮುದ್ರಾಂಕಗಳ ಆಯುಕ್ತರ ಕಛೇರಿ, 
ಜಿಲ್ಲಾ ನೋಂದಣಾಧಿಕಾರಿಗಳ ಕಛೇರಿ ಬೆ೦ಗಳೂರು 
ಮಂಡ್ಯ (ಬಿ.ಎಲ್‌.ಎಂ. ರಾಜು ಇವರ ವರ್ಗಾವಣೆಯಿಂದ ತೆರವಾದ ಸ್ಥಳಕ್ಕೆ) 
6 (ಬಿ.ಎಲ್‌.ಎಂ. ರಾಜು, ಜಿಲ್ಲಾ ನೋಂದಣಾಧಿಕಾರಿಗಳ ಕಛೇರಿ, ಮಂಡ್ಯ 
ನೋಂದಣಿ ಮತ್ತು ಮುದ್ರಾಂಕಗಳ (ಕೆ.ಎಸ್‌. ವಿಮಲ ಇವರ ವರ್ಗಾವಣೆಯಿಂದ ತೆರವಾದ ಸ್ಥಳಕ್ಕೆ 
ಆಯುಕ್ತರ ಕಛೇರಿ, ಬೆಂಗಳೂರು 


ಕರ್ನಾಟಕೆ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಎಫ್‌. ಯರಗೊಪ್ಪ 
ಪಿ.ಆರ್‌. 1198 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ. (ನೋಂದಣಿ ಮತ್ತು ಮುದ್ರಾಂಕ) 


PERSONNEL AND ADMINISTRATIVE REFORMS SECRETARIAT 
NOTIFICATION No. DPAR 473 SAS 2007, Bangalore, Dated: 27" August 2007 
Sri Rajeev Chawla IAS (KN 87) is posted with immediate effect and until further orders as 
Commissioner Survey settlement & Land Records, Bangalore in the existing vacancy. He is relieved of 
additional charge of the post of Sepcial Secretary to Government (Bhoomi) Revenue Department 
Bangalore forthwith. 
THe orders posting Sri Rajeev Chawla IAS as Regional Commissioner, Gulbarga vide 
Government Notification No. DPAR 457 SAS 2007, dated:18.8.2007 are cancelled. 
By Order and in the name of the Governor of Karnataka, 
ASHOK P. ATRE 
P.R. 1199 Under Secretary to Government, 
Department of Personnel and Administrative Reforms (Services-1) 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೬, ೨೦೦೭ ೪೮೯ 





PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 45 SAS 2007, Bangalore, Dated: 14" August 2007 
The Deputy Commissioner, Bangalore Urban District, Bangalore is placed in the additional charge 
of the post of Regional Commissioner Bangalore with immediate effect and until further orders vice Smt 
Gauri S. Trivedi, IAS retiring from service voluntarily under rule 16(2)(A) of the All India Service (DCRB) 
Rules, 1958. 
By Order and in the name of the Governor of Karnataka, 
ASHOK P. ATRE 
P.R. 1200 Under Secretary to Government, 
Department of Personnel and Administrative Reforms (Services-1) 
NOTIFICATION 
No. DPAR 613 SAS 2006, Bangalore, Dated: 23rd August 2007 
The service of Shri Ritvik Ranjanam Pandey,IAS (KN 98) waiting for posting are placed at the 
disposal of Government of India with immediate effect and until further orders for appointment as Deputy 
Secretary, Election Commission of India, New Delhi on Central deputation basis. He is relieved from the 
State Government w.e.f. 23.8.2007 (Afternoon) with instructions to take up his new assignment in the 
Election Commission of India, New Delhi. 
This issues in pursuance of the communication No. 4/3 2006-EO(MM-II) dated:16.7.2007 of the 
Department of Personel & Training Government of India, New Delhi.. 
By Order and in the name of the Governor of Karnataka, 
ASHOK P. ATRE 
P.R. 1201 Under Secretary to Government, 
Department of Personnel and Administrative Reforms (Services-1) 
ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಆರ್‌ಡಿ 44 ಎಟಿಎಸ್‌ 2007, ಬೆಂಗಳೂರು, ದಿನಾಂಕ: 27ನೇ ಆಗಸ್ಟ್‌ 2007 
ಕಂದಾಯ ಇಲಾಖೆಯ ತಹಶೀಲ್ದಾರ್‌ ವೃಂದದ ಈ ಕೆಳಕಂಡ ಅಧಿಕಾರಿಗಳನ್ನು ಅವರುಗಳ ಹೆಸರುಗಳ ಮುಂದೆ 
ಸೂಚಿಸಿರುವ ಸ್ಥಳಗಳಿಗೆ ಸಾರ್ವಜನಿಕ ಮತ್ತು ಆಡಳಿತ ಹಿತದೃಷ್ಟಿಯಿಂದ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 








ಕ್ರ.ಸಂ ತಹಶೀಲ್ದಾರ್‌ ರವರ ಹೆಸರು ನೇಮಕಾತಿ ಮಾಡಿದ ಸ್ಥಳ 
ಶ್ರೀ/ಶ್ರೀಮತಿ 
1 ಗಣಪತಿ ಕಟ್ಟಿನಕೆರೆ ತಹಶೀಲ್ದಾರ್‌, ಸಿದ್ಧಾಪುರ ತಾಲ್ಲೂಕು 
ತಹಶೀಲ್ದಾರ್‌ (ಕಛೇರಿ ಸಹಾಯಕರು, (ಶ್ರೀ ಸಿ. ಪ್ರಕಾಶನ್‌ ಇವರ ಸ್ಥಳಕ್ಕೆ) 


ಜಿಲ್ಲಾಧಿಕಾರಿಗಳ ಕಛೇರಿ, ಚಿಕ್ಕಮಗಳೂರು ಜಿಲ್ಲೆ 
ಇಲ್ಲಿಗೆ ವರ್ಗಾವಣೆ ಆದೇಶದಲ್ಲಿರುವವರು) 

2 (ಸಿ. ಪ್ರಕಾಶನ್‌ ಕಛೇರಿ ಸಹಾಯಕರು, ಜಿಲ್ಲಾಧಿಕಾರಿಗಳ ಕಛೇರಿ, ಚಿಕ್ಕಮಗಳೂರು 
ತಹಶೀಲ್ದಾರ್‌, ಸಿದ್ದಾಪುರ ತಾಲ್ಲೂಕು. ಜಿಲ್ಲೆ (ಶ್ರೀ ಗಣಪತಿ ಕಟ್ಟನಕೆರೆ ಇವರ ಸ್ಥಳಕ್ಕೆ) 

ಮೇಲ್ಕಂಡ ತಹಶೀಲ್ದಾರುಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳು ವರ್ಗಾವಣೆ ಆಗಿರುವ ಸ್ಥಳಕ್ಕೆ ಹಾಜರಾಗುವಂತೆ 
ಸೂಚಿಸಿ ತಕ್ಷಣದಿಂದ ಬಿಡುಗಡೆಗೊಳಿಸುವುದು. ಬಿಡುಗಡೆಗೊಂಡ ತಹಶೀಲ್ದಾರುಗಳು ವರ್ಗಾವಣೆ ಮಾಡಿರುವ ಸ್ಥಳಕ್ಕೆ 
ಹಾಜರಾಗಿ ಸರ್ಕಾರಕ್ಕೆ ವರದಿ ನೀಡುವುದು. 




















ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಬಿ. ಚೌಕಮಠ್‌ 
ಪಿ.ಆರ್‌. 1202 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ(ಸೇವೆಗಳು-3) 


೪೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆ ಸೆಪ್ಟೆಂಬರ್‌ ೬, ೨೦೦೭ ಭಾಗ - ೨ 





ಯೋಜನಾ ಮತ್ತು ಸಾಂಖ್ಯಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಪಿಡಿ 41 ಎಸ್‌.ಎಸ್‌.ಎ೦ 2007, ಬೆಂಗಳೂರು, ದಿನಾಂಕ: 24ನೇ ಆಗಸ್ಟ್‌ 2007 
ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದ ಸೇವೆಗೆ ಸೇರಿದ ಈ ಕೆಳಕಂಡ ಜಂಟಿ ನಿರ್ದೇಶಕರುಗಳನ್ನು ಅವರ 
ಹೆಸರಿನ ಮುಂದೆ ಸೂಚಿಸಿರುವ "ಸ್ಥಳಗಳಿಗೆ ಆಡಳಿತ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ನಂದನ 
ಆದೇಶದವರೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 





ಇ 
ಕ್ರಸಂ 


ಅಧಿಕಾರಿಗಳ ಹೆಸರು ಮತ್ತು ಪ್ರಸ್ತುತ ಕಾರ್ಯ 
ನಿರ್ವಹಿಸುತ್ತಿರುವ ಹುದ್ದೆ/ಹಾಗೂ ಸ್ಥಳ 
ಶ್ರೀಮತಿ/ಶ್ರೀಯುತರಾದ 


ವರ್ಗಾವಣೆ ಮಾಡಿರುವ ಕಛೇರಿ ಮತ್ತು ಸ್ಥಳ 





ಬಿ.ಕೆ. ಮಂಜುನಾಥ್‌ 

ಮುಖ್ಯ ಯೋಜನಾಧಿಕಾರಿ, 

ಜಿಲ್ಲಾ ಪಂಚಾಯತ್‌ ಗದಗ (ಅನಾರೋಗ್ಯದ 
ನಿಮಿತ್ತ ಹಾಲಿ ರಜೆಯಲ್ಲಿ) 


ನಿರ್ದೇಶಕರು, ಮೌಲ್ಯಮಾಪನ ವಿಭಾಗ, ಯೋಜನಾ ಇಲಾಖೆ, 


ಶ್ರೀ ಸೈಯದ್‌ ಮಹಜರ್‌ ಪಾಷಾ ಇವರ ಸ್ಥಾನದಲ್ಲಿ ನೇಮಿಸುವ 


ಸಲುವಾಗಿ ಇವರ ಸೇವೆಯನ್ನು ಸಿಆಸುಇ ವಶಕ್ಕೆ ನೀಡಲಾಗಿದೆ. 





ಕೆ.ವಿ. "ಸುಬ್ರಮಣ್ಯ 
ಜಂಟಿ ನಿರ್ದೇಶಕರು (ಸಾಂಖ್ಯಿಕ) 
ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು. 


ಜಂಟಿ ನಿರ್ದೇಶಕರು ಆರ್ಥಿಕೆ ಮತ್ತು ಸಾಂಖ್ಯಿಕ 
ನಿರ್ದೇಶನಾಲಯ, ಬೆಂಗಳೂರು (ಶ್ರೀ ನಂಜುಂಡರಾವ್‌ ಇವರ 
ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ) 





ಜಯದೇವ ಪ್ರಕಾಶ್‌ 
ನಿರ್ದೇಶಕರು, ಪಿ.ಎಫ್‌. 
ಇಲಾಖೆ 


ವಿಭಾಗ, ಯೋಜನಾ 


ಜಂಟಿ ನಿರ್ದೇಶಕರು, (ಸಾಂಖ್ಯಿಕ) ಕರ್ನಾಟಕ ಲೋಕಾಯುಕ್ತ, 
ಬೆ೦ಗಳೂರು (ಶ್ರೀ ಕೆ.ವಿ. ಸುಬ್ರಮಣ್ಯಂ ಇವರ 
ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ) 





ಕೆ.ಜಿ. ರಾಮಪ್ರಕಾಶ್‌, 

ಮುಖ್ಯ ಯೋಜನಾಧಿಕಾರಿ, 
ಜಿಲ್ಲಾ ಪಂಚಾಯತ್‌ ಬೆ೦ಗಳೂರು 
ಗ್ರಾಮಾಂತರ ಜಿಲ್ಲೆ 


ಹೊಸದಾಗಿ ಸೃಜಿಸಲಾದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುಖ್ಯ 
ಯೋಜನಾಧಿಕಾರಿ ಜಿಲ್ಲಾ ಪಂಚಾಯತ್‌, ಚಿಕ್ಕಬಳ್ಳಾಪುರ ಜಿಲ್ಲೆ 
ಚಿಕ್ಕಬಳ್ಳಾಪುರ ಹುದ್ದೆಗೆ. 





ಎಂ. ಚೇತನ್‌ 

ಜ೦ಟಿ ನಿರ್ದೇಶಕರು, ಪಿಜಿಕಲ್‌ 

ಪಾಲಿಸಿ ಅನಾಲೀಸಿಸ್‌ ಸೆಲ್‌ ಆರ್ಥಿಕ ಇಲಾಖೆ 
ಕರ್ನಾಟಕ ಸರ್ಕಾರದ ಸಚಿವಾಲಯ 
ಬೆ೦ಗಳೂರು 


ಮುಖ್ಯ ಯೋಜನಾಧಿಕಾರಿ, ಜಿಲ್ಲಾ ಪಂಚಾಐತ್‌ ಬೆ೦ಗಳೂರು 
ಗ್ರಾಮಾಂತರ ಜಿಲ್ಲೆ (ಶ್ರೀ ಕೆ.ಜಿ. ರಾಮಪ್ರಕಾಶ್‌ ಇವರ 
ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ) 





ಚಂದ್ರಪ್ಪ, 
ಮುಖ್ಯ ಯೋಜನಾಧಿಕಾರಿ 
ಜಲ ಪಂಚಾಯತ್‌, ಚಾಮರಾಜನಗರ 


ಮುಖ್ಯ ಯೋಜನಾಧಿಕಾರಿ ಜಿಲ್ಲಾ ಪಂಚಾಯತ್‌ ರಾಯಚೂರು 
ಜಿಲ್ಲೆ (ಖಾಲಿ ಹುದ್ದೆಗೆ) 





. ನಂಜುಂಡರಾವ್‌, 
ಜಂಟಿ ನಿರ್ದೇಶಕರು, ಆರ್ಥಿಕ ಮತ್ತು 
ಸಾಂಖ್ಯಿಕ ನಿರ್ದೇಶನಾಲಯ, ಬೆಂಗಳೂರು 


ನಿರ್ದೇಶಕರು. ಯೋಜನೆ ಉಸ್ತುವಾರಿ ಮತ್ತು 
ಮಾಹಿತಿ ವಿಭಾಗ, ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್‌ 
ರಾಜ್‌ ಇಲಾಖೆ, ಬೆಂಗಳೂರು (ಖಾಲಿ ಹುದ್ದೆಗೆ) 





ಫಾ ಏ. ಚಾಕೋ, 
ನಿರ್ದೇಶಕರು, 

ಪ್ರದೇಶಾಭಿವೃದ್ಧಿ ಮಂಡಳಿ ವಿಭಾಗ, 
ಯೋಜನಾ ಇಲಾಖೆ, ಬೆ೦ಗಳೂರು 


ಜಂಟಿ ನಿರ್ದೇಶಕರು (ಸಾಂಖ್ಯಿಕ) 

ಮುಖ್ಯ ಇಂಜಿನಿಯರ್‌ರವರ ಕಛೇರಿ, (ಸಿ ಮತ್ತು ಬಿ) 
ಲೋಕೋಪಯೋಗಿ ಇಲಾಖೆ, ಬೆಂಗಳೂರು 

(ಶ್ರೀ ಎಂ.ಎನ್‌. ನರಸಿಂಹಮೂರ್ತಿ ಇವರ ವರ್ಗಾವಣೆಯಿಂದ 
ತೆರವಾದ ಸ್ಥಾನದಲ್ಲಿ) 











ಎಂ.ಎನ್‌. ನರಸಿಂಹಮೂರ್ತಿ, 

ಜಂಟಿ ನಿರ್ದೇಶಕರು (ಸಾಂಖ್ಯಿಕ) ಮುಖ್ಯ 
ಇಂಜಿನಿಯರ್‌ ರವರ ಕಛೇರಿ, 

(ಸಿ ಮತ್ತು ಬಿ), ಲೋಕೋಪಯೋಗಿ ಇಲಾಖೆ 
ಬೆಂಗಳೂರು. 





ಮುಖ್ಯ ಯೋಜನಾಧಿಕಾರಿ ಜಿಲ್ಲಾ ಪಂಚಾಯತ್‌ 
ಚಾಮರಾಜನಗರ (ಚಂದ್ರಪ್ಪ ಇವರ ವರ್ಗಾವಣೆಯಿಂದ 
ತೆರವಾದ ಸ್ಥಾನದಲ್ಲಿ) 





ಪಿ.ಆರ್‌. 1203 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರೆ ಹೆಸರಿನಲ್ಲಿ, 


ಕೆ. ನಾರಾಯಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ(ಎಸ್‌-5) 





ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆ ಸೆಪ್ಟೆಂಬರ್‌ ೬, ೨೦೦೭ ೪೯೧ 





ಅಧಿಸೂಚನೆ 
ಸಂಖ್ಯೆ : ಪಿಡಿ 41 ಎಸ್‌.ಎಸ್‌.ಎ೦ 2007, ಬೆ೦ಗಳೂರು, ದಿನಾಂಕ: 24ನೇ ಆಗಸ್ಟ್‌ 2007 

ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದ ಸೇವೆಗೆ ಸೇರಿದ ಈ ಕೆಳಕಂಡ ಉಪ ನಿರ್ದೇಶಕರುಗಳನ್ನು ಅವರ 
ಹೆಸರಿನ ಮುಂದೆ ಸೂಚಿಸಿರುವ "ಸ್ಥಳಗಳಿಗೆ ಆಡಳಿತ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ 
ಆದೇಶದವರೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 
ಕ್ರ.ಸಂ | ಅಧಿಕಾರಿಗಳ ಹೆಸರು ಮತ್ತು ಪ್ರಸ್ತುತ ಕಾರ್ಯ ವರ್ಗಾವಣೆ ಮಾಡಿರುವ ಕಛೇರಿ ಮತ್ತು ಸ್ಥಳ 
ನಿರ್ವಹಿಸುತ್ತಿರುವ ಹುದ್ದೆ/ ಸ್ಥಳ 

ಶ್ರೀಮತಿ/ಶೀಯುತರಾದ 

1 | ಚಂದ್ರಶೇಖರ ಗುಡಿ ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿ, ಕೊಪ್ಪಳ (ಖಾಲಿ ಹುದ್ದೆ) 
ಯೋಜನಾ ಅಂದಾಜು ಮತ್ತು 
ಮೌಲ್ಯಮಾಪನಾಧಿಕಾರಿ, 


ಜಿಲ್ತಾ ಸಹಾಯಕ್‌ ಕೊಪ್ಪಳ 
7 [ಎಸ್‌.ಕೆ ಮಾದರ, ಜಿಲ್ಲಾ ಸಂಖ್ಯಾ ಸಂಗಹೆಣಾಧಿಕಾರಿ, ಬಿಜಾಪುರ (ಖಾಲಿ ಹುದ್ದೆ) 


ಯೋಜನಾ ಅಂದಾಜು ಮತ್ತು 
ಮೌಲ್ಯಮಾಪನಾಧಿಕಾರಿ ಜಿಲ್ಲಾ ಪಂಚಾಯತ್‌, 



































ಬಿಜಾಪುರ 

3 |ಹೆಚ್‌.ಆರ್‌. ಗಂಗೂರ್‌, ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿ, ಬಾಗಲಕೋಟೆ 
ಸಹಾಯಕ ಆಡಳಿತಾಧಿಕಾರಿ, (ಖಾಲಿ ಹುದ್ದೆ) 
ಕಾಡಾ, ತುಂಗಭದ್ರಾ ಪ್ರಾಜೆಕ್ಟ್‌, 
ಮುನಿರಾಬಾದ್‌ 

4 [ಶಶಿಧರ್‌ ಟಿ. ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿ, ಚಿಕ್ಕಮಗಳೂರು 
ಜಿಲ್ಲಾ ಸಂಖ್ಯಾ ಸಂಗಹಣಾಧಿಕಾರಿ ಶಿವಮೊಗ್ಗ | (ಖಾಲಿ ಹುದ್ದೆ) 

5 |ಉಮಾ ಡಿ ಸದಾಶಿವ, ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿ, ಶಿವಮೊಗ್ಗ 
ಯೋಜನಾ ಅಂದಾಜು ಮತ್ತು (ಶಶಿಧರ್‌ ಟಿ, ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆ) 
ಮೌಲ್ಯಮಾಪನಾಧಿಕಾರಿ, ಜಿಲ್ಲಾ ಪಂಚಾಯತ್‌, 
ಶಿವಮೊಗ್ಗ 

ಕರ್ನಾಟಕ ರಾಜ್ಯಪಾಲರೆ ಆಜ್ಞಾನುಸಾರ ಮತ್ತು ಅವರೆ ಹೆಸರಿನಲ್ಲಿ, 
ಕೆ. ನಾರಾಯಣ 
ಪಿ.ಆರ್‌. 1204 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ(ಎಸ್‌-5) 


ಅಧಿಸೂಚನೆ 
ಸಂಖ್ಯೆ : ಪಿಡಿ 41 ಎಸ್‌.ಎಸ್‌.ಎ೦ 2007, ಬೆ೦ಗಳೂರು, ದಿನಾಂಕ: 27ನೇ ಆಗಸ್ಟ್‌ 2007 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಪಿಡಿ 41 ಎಸ್‌ ಎಸ್‌ ಎ೦ 2007, ದಿನಾ೦ಕ:24.8.2007ರಲ್ಲಿನ ಕ್ರಮ ಸಂಖ್ಯೆ-3 
ರಲ್ಲಿನ ಶ್ರಿ ಜಯದೇವ ಪ್ರಕಾಶ್‌ ಇವರಿಗೆ ಸಂಬಂಧಿಸಿದಂತೆ ವರ್ಗಾವಣೆ ಮಾಡಿರುವ ಕಛೇರಿ ಮತ್ತು ಸ್ಥಳವನ್ನು ಈ 
ಕೆಳಕಂಡಂತೆ ಓದಿಕೊಳ್ಳತಕ್ಕದ್ದು. 
“ಜಂಟಿ ನಿರ್ದೇಶಕರು (ಸಾಂಖ್ಯಿಕ), ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು 
ಶ್ರೀ ಕೆ.ವಿ. ಸುಬ್ರಮಣ್ಯ ಇವರ ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ ನೇಮಿಸುವುದು ಸಲುವಾಗಿ ಸದರಿಯವರ 
ಸೇವೆಯನ್ನು ಸಿಆಸುಇ ಇಲಾಖೆಯ ವಸಕ್ಕೆ ನೀಡಲಾಗಿದೆ.” 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಕೆ. ನಾರಾಯಣ 
ಪಿ.ಆರ್‌. 1205 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 104 ಸೇಲೋಯು 2007, ಬೆಂಗಳೂರು, ದಿನಾಂಕ: 28ನೇ ಆಗಸ್ಟ್‌ 2007 

ಶ್ರೀ ಚಿಕ್ಕಬ್ಯಾಟಗಯ್ಯ, ಕಛೇರಿ ಅಧೀಕ್ಷಕರು, ಕರ್ನಾಟಕ ಲೋಕಾಯುಕ್ತ ಕಛೇರಿ, ಕೋಲಾರ, ಇವರಿಗೆ ವೇತನ ಶ್ರೇಣಿ 
ರೂ... 11400-300-12300-350-14400-400-16800-450-19500-525-21600 ರಲ್ಲಿನ ಮ್ಯಾನೇಜರ್‌ ಹುದ್ದೆಗೆ 


೪೯.೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೬, ೨೦೦೭ ಭಾಗ - ೨ 





ಸ್ಥಾನಪನ್ನ ಬಡ್ತಿ ನೀಡಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕರ್ನಾಟಕ ಲೋಕಾಯುಕ್ತ 


ಕಛೇರಿ, ಬೆಂಗಳೂರು ಇಲ್ಲಿ ಖಾಲಿ ಇರುವ ಮ್ಯಾನೇಜರ್‌ ಹುದ್ದೆಗೆ ನೇಮಕ ಮಾಡಲಾಗಿದೆ. 
ಕರ್ನಾಟಕೆ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪಿ. ಮಾರ್ಕಂಡೇಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವಾ ನಿಯಮಗಳು-2) 
ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಆರ್‌ಡಿ 44 ಎಟಿಎಸ್‌ 2007, ಬೆಂಗಳೂರು, ದಿನಾಂಕ: 23ನೇ ಆಗಸ್ಟ್‌ 2007 
ಕಂದಾಯ ಇಲಾಖೆಯ ತಹಶೀಲ್ದಾರ್‌ ವೃಂದದ ಈ ಕೆಳಕಂಡ ಅಧಿಕಾರಿಗಳನ್ನು ಅವರುಗಳ ಹೆಸರುಗಳ ಮುಂದೆ 

ಸೂಚಿಸಿರುವ ಸ್ಥಳಗಳಿಗೆ ಸಾರ್ವಜನಿಕ ಮತ್ತು ಆಡಳಿತ ಹಿತದೃಷ್ಟಿಯಿ೦ದ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 


ಪಿ.ಆರ್‌. 1208 





ಹ 
ಕ್ರ.ಸಂ 


ತಹಶೀಲ್ದಾರ್‌ರವರ ಹೆಸರು 
ಶ್ರೀ/ಶ್ರೀಮತಿ 


ನೇಮಕಾತಿ ಮಾಡಿದ ಸ್ಥಳ 





ಟಿ.ಪಿ. ರಾಮಯ್ಯ 
(ಚುನಾವಣಾ ತಹಶೀಲ್ದಾರ್‌ ಚಾಮರಾಜನಗರ 
ಜಿಲ್ಲಾಧಿಕಾರಿಗಳ ಕಛೇರಿ ಇಲ್ಲಿಗೆ ವರ್ಗಾವಣೆ 


ತಹಶೀಲ್ದಾರ್‌, ನಂಜನಗೂಡು ತಾಲ್ಲೂಕು ಶ್ರೀ ಕೆ. ರಾಜಶೇಖರ್‌ 
ಇವರ ಸ್ಥಳದಲ್ಲಿ 











ಕಛೇರಿ ಸಹಾಯಕರು, ಬೆಂಗಳೂರು ನಗರ 
ಜಿಲ್ಲಾಧಿಕಾರಿಗಳ ಕಛೇರಿ, ಬೆಂಗಳೂರು 


ಆದೇಶದಲ್ಲಿರುವವರು) 

2 (ಕೆ. ರಾಜಶೇಖರ್‌ ಕಛೇರಿ ಸಹಾಯಕರು, ಜಿಲ್ಲಾಧಿಕಾರಿಗಳ ಕಛೇರಿ, ಮಂಡ್ಯ 
ತಹಶೀಲ್ದಾರ್‌, ನಂಜನಗೂಡು ತಾಲ್ಲೂಕು, (ಶ್ರೀಮತಿ ಶೈಲಜ ಇವರ ವರ್ಗಾವಣೆಯನ್ನು ಭಾಗಶಃ 
ಮೈಸೂರು ಜಿಲ್ಲೆ. ಮಾರ್ಪಡಿಸಿದೆ) 

3 |ಸಿ. ಗಂಗಾಧರಯ್ಯ ಕಛೇರಿ ಸಹಾಯಕರು, ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳ 
(ಪುರಸಭೆ ತಹಶೀಲ್ದಾರ್‌, ಬೆ೦ಗಳೂರು ಕಛೇರಿ ಬೆಂಗಳೂರು (ಶ್ರೀ ಶಿವಪುತ್ರಪ್ಪ ಇವರ ಸ್ಥಳಕ್ಕೆ) 
ಗ್ರಾಮಾಂತರ ಜಿಲ್ಲೆ ಇಲ್ಲಿಗೆ ವರ್ಗಾವಣೆ 
ಆದೇಶದಲ್ಲಿರುವವರು) 

4 | ಶಿವಪುತ್ರಪ್ಪ ಪುರಸಭೆ ತಹಶೀಲ್ದಾರ್‌, ಬೆ೦ಗಳೂರು ಗ್ರಾಮಾಂತರ ಜಿಲ್ಲೆ 


ಬೆಂಗಳೂರು (ಶ್ರಿ ಸಿ. ಗಂಗಾಧರಯ್ಯ ಇವರ ಸ್ಥಳಕ್ಕೆ) 





ವಿ.ಆರ್‌. ಶೈಲಜ 

ಕಛೇರಿ ಸಹಾಯಕರು, ಜಿಲ್ಲಾಧಿಕಾರಿಗಳ 
ಕಛೇರಿ, ಮಂಡ್ಯ (ಭಾಗಶಃ ಮಾರ್ಪಡಿಸಿದ 
ಆದೇಶದಲ್ಲಿರುವವರು) 


ತಹಶೀಲ್ದಾರ್‌, ಪಾಂಡವಪುರ ತಾಲ್ಲೂಕು, 
ಮಂಡ್ಯ ಜಿಲ್ಲೆ-ಖಾಲಿ ಹುದ್ದೆ 





ಎಂ.ಎ. ಹಾಜೀಬಾಯಿ 
ವಿಶೇಷ ತಹಶೀಲ್ದಾರ್‌, ಹುಣಸಗಿ, ಸುರಪುರ 
ತಾಲ್ತೂಕು, ಗುಲ್ಬರ್ಗ ಜಿಲ್ಲೆ 


ತಹಶೀಲ್ದಾರ್‌, ಚಿಂಚೋಳಿ ತಾಲ್ಲೂಕು, ಗುಲ್ಬರ್ಗಾ ಜಿಲ್ಲೆ 
(ಶ್ರೀ ಚಿಂತಾಮಣಿ ಮೇ೦ಗಜಿ ಇವರ ಸ್ಥಳಕ್ಕೆ) 





ಚಿಂತಾಮಣಿ ಮೇಂಗಜಿ 
ತಹಶೀಲ್ದಾರ್‌, ಚಿಂಚೋಳಿ ತಾಲ್ಲೂಕು, 
ಗುಲ್ಬರ್ಗಾ ಜಿಲ್ಲೆ 


ವಿಶೇಷ ತಹಶೀಲ್ದಾರ್‌ ಹುಣಸಗಿ ಸುರಪುರ ತಾಲ್ಲೂಕು, 
ಗುಲ್ಬರ್ಗಾ ಜಿಲ್ಲೆ (ಶ್ರೀ ಎಂ.ಎ. ಹಾಜೀಬಾಯಿ ಇವರ ಸ್ಥಳಕ್ಕೆ) 





ಜಿ.ಎನ್‌. ಮಂಜುನಾಥ್‌ 
ಚುನಾವಣಾ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಗಳ 
ಕಛೇರಿ, ಮೈಸೂರು ಜಿಲ್ಲೆ ಇಲ್ಲಿಗೆ ವರ್ಗಾವಣೆ 
ಆದೇಶದಲ್ಲಿರುವವರು) 


ತಹಶೀಲ್ದಾರ್‌, ಚಿಕ್ಕಮಗಳೂರು 
(ಶ್ರೀ ನಾಗಭೂಷಣ ಶಾಸ್ತ್ರಿ ಇವರ ಸ್ಥಳಕ್ಕೆ) 











ಜೆ. ನಾಗಭೂಷಣ್‌ ಶಾಸ್ತಿ 





ಚುನಾವಣಾ ತಹಶೀಲ್ದಾರ್‌ ಚಾಮರಾಜನಗರ ಜಿಲ್ಲೆ 





ತಹಶೀಲ್ದಾರ್‌ ಚಿಕ್ಕಮಗಳೂರು ತಾಲ್ತೂಕು 


ಜಿಲ್ಲಾಧಿಕಾರಿಗಳ ಕಛೇರಿ ಶ್ರೀ ಟಿ.ಪಿ. ರಾಮಯ್ಯ ಇವರ ಸ್ಥಳಕ್ಕೆ 





ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆ ಸೆಪ್ಟೆಂಬರ್‌ ೬, ೨೦೦೭ ೪೯೩ 





ಮೇಲ್ಕಂಡ ತಹಶೀಲ್ದಾರುಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳು ವರ್ಗಾವಣೆ ಆಗಿರುವ ಸ್ಥಳಕ್ಕೆ ಹಾಜರಾಗುವಂತೆ 
ಸೂಚಿಸಿ ತಕ್ಷಣದಿಂದ ಬಿಡುಗಡೆಗೊಳಿಸುವುದು ಬಿಡುಗಡೆಗೊಂಡ ತಹಶೀಲ್ದಾರುಗಳು ವರ್ಗಾವಣೆ ಮಾಡಿರುವ ಸ್ಥಳಕ್ಕೆ 


ಹಾಜರಾಗಿ ಸರ್ಕಾರಕ್ಕೆ ವರದಿ ನೀಡುವುದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಬಿ.ಬಿ. ಚೌಕಮಠ್‌ 
ಪಿ.ಆರ್‌. 1207 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ (ಸೇವೆಗಳು-3) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 158 ಆಸೇಇ 2007, ಬೆಂಗಳೂರು, ದಿನಾಂಕ: 29ನೇ ಆಗಸ್ಟ್‌ 2007 

ಶ್ರೀ ಆರ್‌. ಶ್ರೀನಿವಾಸ, ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ಅಧಿಕಾರಿ ಹಾಲಿ ಉಪನಿರ್ದೇಶಕರು (ವಿ. ಮತ್ತು ಸಂ) ಆಹಾರ, 
ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಕೇಂದ್ರ ಕಛೇರಿ, ಕನ್ನಿಂಗ್‌ಹ್ಯಾಂ ರಸ್ತೆ, ಬೆಂಗಳೂರು-560 
052 ಇವರು ದಿನಾಂಕ: 2.7.2007ರಿಂದ 26.7.2007 ರವರೆಗೆ ನೇಮಕಾತಿಗಾಗಿ ಕಳೆದ ಅವಧಿಯನ್ನು ಕರ್ನಾಟಕ ಸಿವಿಲ್‌ 


ಸೇವಾ ನಿಯಮಾವಳಿಗಳ ನಿಯಮ 8(15)(ಎಫ್‌) ರ ಪ್ರಕಾರ ಕಡ್ಡಾಯ ನಿರೀಕ್ಷಣಾ ಅವಧಿಯೆಂದು ಪರಿಗಣಿಸಿ ಆದೇಶಿಸಿದೆ. 
ಕರ್ನಾಟಕ ರೌಜ್ಯಪಾಲರ”' ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಎಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌. 1209 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 


ಕೃಷಿ ಮತ್ತು ತೋಟಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ ; ಕೃತೋಇ 14 ಕೃಜಮಂ 2007, ಬೆ೦ಗಳೂರು, ದಿನಾ೦ಕ: 26ನೇ ಜೂನ್‌ 2007 
ಕರ್ನಾಟಕ ರಾಜ್ಯ ಆಗ್ರೋ ಕಾರನ್‌ ಪ್ರಾಡಕ್ಟ್‌ ಲಿಮಿಟೆಡ್‌ನ ಅಂತರ ನಿಯಮಾವಳಿ (ಆರ್ಟಿಕಲ್ಸ್‌ ಆಫ್‌ 
ಅಸೋಸಿಯೇಷನ್‌) ಅನುಚ್ಛೇದ 5(ಬಿ) (11) ದಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸರ್ಕಾರವು ಶ್ರೀ ಅನ್ವರ್‌ ಬಾಷ 
ಭಾ.ಆ.ಸೇ. ನಿರ್ದೇಶಕರು, “ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇವರನ್ನು ಈ ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಕರ್ನಾಟಕ ರಾಜ್ಯ ಆಗ್ರೋ ಕಾರನ್‌ ಪ್ರಾಡಕ್ಟ್‌ 'ಶಿಮಿಟಿಡ್‌ನ ನಿರ್ದೇಶಕರ ಮಂಡಳಿಯ 


ನಿರ್ದೇಶಕರನ್ನಾಗಿ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಜಿ.ಕೆ. ಗುರಾಣಿ 
ಪಿ.ಆರ್‌. 1210 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕೃಷಿ ಮತ್ತು ತೊಟಗಾರಿಕೆ ಇಲಾಖೆ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 129 ಸೇಲೋಯು 2007, ಬೆಂಗಳೂರು, ದಿನಾಂಕ: 28ನೇ ಆಗಸ್ಟ್‌ 2007 

ಶ್ರೀಮತಿ ಆಶಾ ಎಸ್‌. ತೀರ್ಪುಗಾರರು, ಕರ್ನಾಟಕ ಲೋಕಾಯುಕ್ತ ಕಛೇರಿ, ಬೆಂಗಳುರು ಇವರಿಗೆ ವೇತನ ಶ್ರೇಣಿ 
ರೂ... 11400-300-12300-350-14400-400-16800-450-19500-525-21600 ರಲ್ಲಿನ ಹಿರಿಯ ತೀರ್ಪುಗಾರರ 
ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕರ್ನಾಟಕ 


ಲೋಕಾಯುಕ್ತ ಕಛೇರಿ, ಬೆ೦ಗಳೂರು ಇಲ್ಲಿ ಖಾಲಿ ಇರುವ ಹಿರಿಯ ತೀರ್ಪುಗಾರರ ಹುದ್ದೆಗೆ ನೇಮಕ ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸೌರ ಮತ್ತು ಅವರ ಹೆಸರಿನಲ್ಲಿ, 


ಪಿ. ಮಾರ್ಕಂಡೇಯ 
ಪಿ.ಆರ್‌. 1211 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವಾ ನಿಯಮಗಳು-2) 
ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ನಅಇ 35 ಎಸಿಜಿ 2007, ಬೆ೦ಗಳೂರು, ದಿನಾಂಕ: 25ನೇ ಆಗಸ್ಟ್‌ 2007 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯ ಅಧಿಸೂಚನೆ ಸಂಖ್ಯೆ :ಡಿಪಿಎಆರ್‌ 113 ಎಸ್‌ಕೆಟ 07 (॥) 
ದಿನಾಂಕ: 25.7.2007 ರ ಕ್ರಮ ಸಂಖ್ಯೆ 18ರಲ್ಲಿ ಶ್ರೀ ಸಿರಸಗಿ ನಾಗಪ್ಪ ಕೆ.ಎ.ಎಸ್‌, ಸಹಾಯಕ ಆಯುಕ್ತರು, ಗುಲ್ಬರ್ಗಾ ಉಪ 
ವಿಭಾಗ, ಗುಲ್ಬರ್ಗಾ ಇವರಿಗೆ. ಕೆ.ಎ.ಎಸ್‌ (ಹಿರಿಯ ಶ್ರೇಣಿ)ಗೆ ಮುಂಬಡ್ತಿ ನೀಡಿ ಆಯುಕ್ತರು, ಗುಲ್ಬರ್ಗಾ” ಮಹಾನಗರ ಪಾಲಿಕೆ, 
ಗುಲ್ಬರ್ಗಾ ಇಲ್ಲಿಗೆ ನೇಮಿಸಲು ಸದರಿಯವರ ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಯ 'ವಠಶಕ್ಕೆ ನೀಡಲಾಗಿದೆ. 


೪೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೬, ೨೦೦೭ ಭಾಗ - ೨ 





ಅದರಂತೆ, ಶ್ರೀ ಸರಸಗಿ ನಾಗಪ್ಪ ಕೆ.ಎ.ಎಸ್‌ (ಹಿರಿಯ ಶ್ರೇಣಿ) ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಶ್ರೀ. ಎಸ್‌.ಪಿ. ಮುಧೋಳ್‌, ಭಿ, ಗುಲ್ಬರ್ಗಾ ಮಹಾನಗರ ಪಾಲಿಕೆ, ಗುಲ್ಬರ್ಗಾ ಇವರ 
ಸ್ಥಳಕ್ಕೆ ಮರುಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಿದೆ. ಶ್ರೀ ಎಸ್‌.ಪಿ. ಮಧೋಳ್‌ ಇವರು ಕರ್ತವ್ಯದಿಂದ ಬಿಡುಗಡೆ ಹೊಂದಿ 


ಮುಂದಿನ ಸ್ಥಳ ನಿಯುಕ್ತಿಗಾಗಿ ನಗರಾಭಿವೃದ್ದಿ ಸಚಿವಾಲಯದಲ್ಲಿ ವರದಿ ಮಾಡಿಕೊಳ್ಳತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ '`ಚ್ಛಾ ಸಸಾರ ಮತ್ತು ಅವರ ಹೆಸರಿನಲ್ಲಿ, 


ಎಂ.ಎಸ್‌ , ಪ್ರೇಮಚಂದ. 
ಹಿ.ಆರ್‌. 1212 ಸರ್ಕಾರದ ಅಧೀನ ಕಾರ್ಯದರ್ಶಿ 
ನಗರಾಭಿವೃದ್ಧಿ ಇಲಾಖೆ 


ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಲಾ 217 ಎಲ್‌ಸಿಇ 2006, ಬೆಂಗಳೂರು, ದಿನಾಂಕ: 17ನೇ ಆಗಸ್ಟ್‌ 2007 
ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳು 1977 ಹಾಗೂ ಸರ್ಕಾರಿ 
ಆದೇಶ ಸಂಖ್ಯೆಲಾ 334 ಎಲ್‌ಎಎಂ 2000 ದಿನಾ೦ಕ:15.12. 2004 ರಲ್ಲಿನ “ಷರತ್ತು ಮತ್ತು ನಿಬಂಧನೆಗಳಿಗೊಳಪಟ್ಟು ಶ್ರೀ 
ತುಕರಾಮ ತಂದೆ ತುಳಸಿರಾಮ ಮಾನಕಂ, ಇವರನ್ನು ಬಾಲ್ಕಿಯ ತ್ವರಿತಗತಿ ನ್ಯಾಯಾಲಯಕ್ಕೆ ವಿಶೇಷ ಸರ್ಕಾರಿ 
ಅಭಿಯೋಜಕರನ್ನಾಗಿ ಹುದ್ದೆಯ ಕಾರ್ಯಭಾರ ವಹಿಸಿಕೊಳ್ಳುವ ದಿನಾಂಕದಿಂದ ಅನ್ವಯವಾಗುವಂತೆ ಎರಡು ವರ್ಷಗಳ 


ಅವಧಿಗೆ ಅಥವಾ ಸಾಜಾ ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ನೇಮಕ ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಇ. ಶಿವಾನಂದ 
ಪಿ.ಆರ್‌. 1213 ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ-1) 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ : ಲಾ 14 ಎಲ್‌ಎಜಿ 2006, ಬೆ೦ಗಳೂರು, ದಿನಾಂಕ: 22ನೇ ಆಗಸ್ಟ್‌ 2007 

ಶ್ರೀ ಎಸ್‌. ಜಯರಾಂ, ಅಪರ ಸರ್ಕಾರಿ ವಕೀಲರು ಶ್ರೀರಂಗಪಟ್ಟಣ, ಇವರನ್ನು ಈ ಹುದ್ದೆಯಿಂದ ಮಿಮುಕ್ತಿಗೊಳಿಸಿ, 
ಹುದ್ದೆಯ ಅಧಿಕಾರವನ್ನು ವಹಿಸಿಕೊಳ್ಳುವ ದಿನಾಂಕದಿಂದ ಮೂರು ವರ್ಷಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ 
ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ 
ಷರತ್ತುಗಳು) ನಿಯಮಗಳ (1977) ನಿಯಮ 26(2)ರ ಮೇರೆಗೆ ಶ್ರೀ ಎಸ್‌. ನಾರಾಯಣಸ್ವಾಮಿ, ಇವರನ್ನು ಸದರಿ ಹುದ್ದೆಗೆ 


ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಇ. ಶಿವಾನಂದ 
ಪಿ.ಆರ್‌. 1214 ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ-1) 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 


PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 437 SAS 2007, Bangalore, Dated: 30" August 2007 
The services of Sri M.R. Kamble IAS (KN 86) Managing Director Cauvery Neeravari Nigam 
Limited Bangalore are withdrawn from the Water Resources Department with immediate effect and he is 
posted until further orders as Secretary to Government, Water Resources Department Bangalore in the 
existing vacancy He is also placed in the additional charge of the post of the Managing Director Cauvery 
Neeravari Nigam Limited Bangalore until further orders. 
By Order and in the name of the Governor of Karnataka, 
ASHOK P. ATRE 
P.R. 1215 Under Secretary to Government, 
Department of Personnel and Administrative Reforms (Services-1) 
NOTIFICATION 
No. DPAR 480 SAS 2007, Bangalore, Dated: 30" August 2007 
The Deputy Commissioner, Chikkaballapur District, is placed in the concurrent charge of the post 
of the Chief Executive Officer, Chikkaballapur Zilla Panchayat, Chikkaballapur until further orders, in the 
newly created post. 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೬, ೨೦೦೭ ೪೯೫ 





The Deputy Commissioner, Ramanagar District is placed in the consurrent charge of the post of 
the Chief Executive Officer Ramanagar zilla Panchayat, Ramanagar until further orders in the newly 
created post. 

By Order and in the name of the Governor of Karnataka, 
ASHOK P. ATRE 
P.R. 1216 Under Secretary to Government, 
Department of Personnel and Administrative Reforms (Services-1) 
NOTIFICATION 
No. DPAR 437 SAS 2007, Bangalore, Dated: 31° August 2007 

Sri Harsha Gupta IAS (KN 97) Executive Director, Karnataka Jalasamvardhana Sangaha 
Bangalore is transferred with immediate effect and posted until further orders as Deputy Commissioner, 
Bidar District Bidar in the existing vacancy. 

Sri Naveen Raj Singh IAS (KN 98) Deputy Commissioner, Koppal District Koppal is transferred 
with immediate effect and posted until further orders as Deputy Commissioner, Chickmagalur District 
Chickmagalur vice Dr. V. Chandrasekar, IAS transferred. 

Sri Munish Moudgil, IAS (KN 98) Deputy Commissioner, Bidar District Bidar is transferred with 
immediate effect and posted until further orders as Deputy Commissioner, Uttara Kannada District, 
Karwar in the existing vacancy. 

Sri Ramanna Naik, IAS (KN 99) Chief Executive Officer Zilla Panchayat, Bagalkot is transferred 
with immediate effect and posted until further orders as Deputy Commissioner, Koppal District Koppal 
vice Sri Naveen Raj Singh, IAS transferred. 

By Order and in the name of the Governor of Karnataka, 
TUSHAR GIRINATH 
P.R. 1217 Additional Secretary to Government, 


Department of Personnel and Administrative Reforms (Services) 
ಕಂದಾಯ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ : ಕಂಇ 8 ಮುಸೇವಿ 2007, ಬೆಂಗಳೂರು, ದಿನಾಂಕ: 25ನೇ ಆಗಸ್ಟ್‌ 2007 
ಶ್ರೀ ಜಿ.ವಿ. ಶ್ರೀಧರ್‌, ಸಮೂಹ-ಬಿ ಅಧಿಕಾರಿ, ಸಹಾಯಕ ಕಾರ್ಯನಿರ್ವಾಹಕ ಅಧಿಕಾರಿ, ಶ್ರೀ ಬನಶಂಕರಿ, 
ದೇವಸ್ಥಾನ, ಬೆಂಗಳೂರು ಇವರನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಮಾನ್ಯ 
ಮೀನುಗಾರಿಕಾ ಮತ್ತು ಮುಜರಾಯಿ ಸಚಿವರ ಆಪ್ತ ಶಾಖೆಗೆ ಅನ್ಯ ಕರ್ತವ್ಯ ಆಧಾರದ ಮೇಲೆ ನಿಯೋಜಿಸಲಾಗಿದೆ ಹಾಗೂ 
ಇವರ ವೇತನ ಮತ್ತು ಇತರೇ ಭತ್ಯೆಗಳನ್ನು ಅವರನ್ನು ಸ್ಥಳ ನಿಯುಕ್ತಿಗೊಳಿಸಿರುವ ಕಛೇರಿಯಿಂದ ಪಡೆಯತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಲ್‌.ಎಸ್‌. ಶ್ರೀಕಂಠಬಾಬು 
ಪಿ.ಆರ್‌. 1218 ಪೀಠಾಧಿಕಾರಿ 
ಕಂದಾಯ ಇಲಾಖೆ (ಮುಜರಾಯಿ) 
ಒಳಾಡಳಿತ ಸಜಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಒಇ 4 ಪೊಸಿಪ 2007, ಬೆಂಗಳೂರು, ದಿನಾಂಕ: 27ನೇ ಆಗಸ್ಟ್‌ 2007 


$ 
ಶ್ರೀ ಜಿ.ವಿ. ಪರಮೇಶ್ವರಯ್ಯ, ಪ್ರಾಚಾರ್ಯರು, ಕೆ.ಎಸ್‌.ಆರ್‌.ಪಿ. ಇವರಿಗೆ ವೈದ್ಯಕೀಯ ಆಧಾರದ ಮೇಲೆ 


ದಿನಾಂಕ:5.9.2001 ರಿಂದ 10.7.2002ರ ವರೆಗೆ ಸದರಿಯವರ ಹಕ್ಕಿನಲ್ಲಿ ರಜೆ ಲಭ್ಯವಿಲ್ಲದ ಕಾರಣ ವೈದ್ಯಕೀಯ ನೆಲೆಯಲ್ಲಿ 
ಸಂಬಳ ರಹಿತ ರಜೆಯನ್ನು ಮಂಜೂರು ಮಾಡಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎ. ಕುಲಕರ್ಣಿ 
ಪಿ.ಆರ್‌. 1219 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 
PERSONNEL AND ADMINISTRATIVE REFORMS SECRETARIAT 
NOTIFICATION No. DPAR 144 SPS 2007, Bangalore, Dated: 22" August 2007 
Sri B. Dayananda IPS (KN-94) Superintendent of Police Kolar District Kolar is posted with effect 


from 23.8.2007 as Superintendent of police of reconstituted Kolar District, vide Government Notification 


೪೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೬, ೨೦೦೭ ಭಾಗ - ೨ 





No. RD 27 BHUDAPU 2006 (Part-lll) dated :3.8.2007/r/w corrigedum dated 17.8.2007 and he is also 
placed in additional charge of superintendent of Police of newly constituted Chikkaballapur District w.e.f. 
23.8.2007. 

Sri K. Srinivasa, IPS (KN-96) Superintendent of Police Bangalore Rural District Bangalore is 
posted with effect from 23.8.2007 as superintendent of police of reconsituted Bangalore Rural District vide 
Government Notification No. RD 27 BHUDAPU 2006 (Part-lll), dated: 3.8.2007 r/iw corrigendum 
dated:17.8.2007 and he is also placed in additional charge of Superintendent of police of newly 
constituted Ramanagar District w.e.f. 23.8.2007. 

By Order and in the name of the Governor of Karnataka, 
ASHOK P. ATRE 
P.R. 1220 Under Secretary to Government, 
Department of Personnel and Administrative Reforms (Services-1) 
HIGH COURT OF KARNATAKA 
NOTIFICATION 
No GOB.ll 260/2005 , Bangalore, Dated: 29" August 2007 

In modification of the itinerant arrangement made in this office Notification No. GOB Ill. 260 /2005 
dt. 21-10-2005, the Addl Civil Judgge (Jr. Dn) & JMFC, Srirangapatna is directed to itinerat to 
Krishnarajpet, during the first three days in the week instead of first 4 days, to dispose off the cases 
arising out of Krishnarajpet taluk, with immediate effect and until further orders. 

By Order of the High Court, 
P.R. 1221 R.B. BUDIHAL 


Registrar General 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 260 ಆಸೇಇ 2007, ಬೆ೦ಗಳೂರು, ದಿನಾ೦ಕ: 24ನೇ ಆಗಸ್ಟ್‌ 2007 
ಶ್ರೀ ಸೈಯದ್‌ ಎಜಾಜ್‌ ಅಹಮದ್‌, ಕೆ.ಎ.ಎಸ್‌ (ಹಿರಿಯ ಶ್ರೇಣಿ) ಅಧಿಕಾರಿ ಹಾಲಿ ಪ್ರಾಂಶುಪಾಲರು, ಜಿಲ್ಲಾ 
ತರಬೇತಿ ಸಂಸ್ಥೆ, ಬಳ್ಳಾರಿ ಇವರು ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ವೇಂದದಲ್ಲಿದ್ದಾಗ ದಿನಾಂಕ:10.2.2006ರಿಂದ 
26.5.2006ರವರೆಗೆ ಕಳೆದ ಅವಧಿಯನ್ನು ಈ ಕೆಳಕ೦ಡಂತೆ ಸಕ್ರಮಗೊಳಿಸಿ ಆದೇಶಿಸಿದೆ. 
| T10.22006 ರಂದ 35.2006 ರವರೆಗೆ ಕರ್ನಾಟಕ ಸಿವಿಕ್‌ ಸವಾ ನಿಯಮಗಳ ನಯಮ ₹5) ಎಫ 
ರ ಪ್ರಕಾರ ಕಡ್ಡಾಯ ನಿರೀಕ್ಷಣಾ ಅವಧಿ 
|| | 4.5.2006 ರಿಂದ 26.5.2006 ರವರೆಗೆ ಕರ್ನಾಟಕ ಸಿವಿಲ್‌ ಸೇವಾ ನಿಯಮಗಳ ನಿಯಮ 114 ರನ್ವಯ 
ವೈದ್ಯಕೀಯ ಕಾರಣದ ಮೇಲೆ ಪರಿವರ್ತಿತ ರಜೆ. 
ಕರ್ನಾಟಕೆ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌. 1222 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 129 ಇಅತ 2007, ಬೆಂಗಳೂರು, ದಿನಾಂಕ: 29ನೇ ಆಗಸ್ಟ್‌ 2007 
ಸಂಖ್ಯೆ; ಸಿಆಸುಇ 83 ಇಅತ 07, ದಿನಾಂಕ: 16.2007ರ ಅಧಿಸೂಚನೆಯಲ್ಲಿ ಬೆಂಗಳೂರು (ನಗರ) ಜಿಲ್ಲಾ 
ತರಬೇತಿ ಸಂಸ್ಥೆಯ ಉಪ-ಪ್ರಾಚಾರ್ಯರ ಹುದ್ದೆಗೆ ನಿಯೋಜನೆ ಮೇಲೆ ನೇಮಕ ಹೊಂದಿರುವ ಶ್ರೀ ಶ್ರೀನಿವಾಸಯ್ಯ ಅವರು 
ತಹಶೀಲ್ದಾರ್‌ ಹುದ್ದೆಯಿಂದ ಬಿಡುಗಡೆ ಹೊಂದಿ, ಉಪ-ಪ್ರಾಚಾರ್ಯರ ಹುದ್ದೆಗೆ ಹಾಜರಾಗುವವರೆಗಿನ ಅವಧಿಯನ್ನು ಅಂದರೆ 
ದಿನಾ೦ಕ:18.5.2007ರಿಂದ 3.6.2007ರವರೆಗಿನ ಅವಧಿಯನ್ನು ಕರ್ನಾಟಕ ಸಿವಿಲ್‌ ಸೇವ ನಿಯಮಗಳ ನಿಯಮ 
8(15)(ಎಫ್‌)ರ ಪ್ರಕಾರ, ನಿರೀಕ್ಷಣಾ ಅವಧಿಯೆಂದು ಪರಿಗಣಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ.ಎಲ್‌. ರಾಮಚಂದ್ರ 
ಪಿ.ಆರ್‌. 1224 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ತರಬೇತಿ) 























